ಪರಿಷತ್ತು 


ಕರ್ನಾಟಕ ವಿಧಾನ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


400 

ಶ್ರೀ ಮರಿತಿಬ್ಬೇಗೌಡ 
18-02-2022 

ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು. 


ಕ್ರ.ಸಂ. ಪ್ರತ ಉತ್ತರ 
ಅ) [ಸಮಾಜ ಕಲ್ಮಾಣ ಇಲಾಖೆಯಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ 
ಕ್ರೆಸ್‌ ವತಿಯಿಂದ ನಡೆಯುತ್ತಿರುವ | ವ್ಯಾಪ್ತಿಯಲ್ಲಿ 826 ವಸತಿ ಶಾಲೆ/ಕಾಲೇಜುಗಳು 
ವಿವಿಧ ವಸತಿ ನಿಲಯಗಳಲ್ಲಿ ಸೇವೆ | (ಪರಿಶಿಷ್ಟ .ಜಾತಿ-503, ಪರಿಶಿಷ್ಟ ವರ್ಗ-146, 
ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರನ್ನು | ಹಿಂದುಳಿದವರ್ಗ-167) ಕಾರ್ಯನಿರ್ವಹಿಸುತ್ತಿವೆ. 
SSS WP No: 12562-12564/ 2018, WP.No 
46240! 2018, WP No 45714-45716 1/2018, 
ನೀಡಿರುವುದು ಸರ್ಕಾರದ ಗಮನಕ್ಕೆ | £975) 2018 & 1412-1546 /2019ರ 
ಬಂದಿದೆಯೇ; ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ ಉಚ್ಛ 
ಆ) | ಹಾಗಿದ್ದಲ್ಲಿ, ಈ ಸಂಬಂಧ| ನ್ರ್ಯಾಯಾಲಯವು ಈ ಕೆಳಕಂಡಂತೆ ಅಂತಿಮ ಆದೇಶವನ್ನು 
ಸರ್ಕಾರ ರೂಪಿಸಿರುವ ನೀಡಿರುತ್ತದೆ 
ರೂಪುರೇಷೆಗಳೇನು;(ವಿವರ “The third respondent is directed to 
ನೀಡುವುದು) consider the representation of the 
ಇ). | ಸದರಿಯವರನ್ನು ಖಾಯಂ petitioners strictly in accordance with 
ಮಾಡುವಲ್ಲಿ ಆಗಿರುವ ವಿಳಂಬಕ್ಕೆ law. The writ petitions stand disposed 
ಕಾರಣಗಳೇನು; off accordingly, The interim order 
ಈ) | ಯಾವ ಕಾಲಮಿತಿಯಲ್ಲಿ granted earlier shall stand dissolved”. 
ಸದರಿಯವರನ್ನು ಮಾನ್ಯ ನ್ಯಾಯಾಲಯದ ಆದೇಶದಂತೆ ಅತಿಥಿ 
ಖಾಯಂಗೊಳಿಸಲಾಗುವುದು? ಸರ ಮನವಿಗಳನ್ನು ಪರಿಶೀಲಿಸಿ, ಅತಿಥಿ ಶಿಕ್ಷಕರನ್ನು 
ಪೂರ್ಣ ಕಾಲಿಕ ಶಿಕ್ಷಕರನ್ನಾಗಿ ಖಾಯಂಗೊಳಿಸಲು 
ನಿಯಮಾನುಸಾರ ಅವಕಾಶವಿರುವುದಿಲ್ಲ ಎಂದು 
ಹಿಂಬರಹವನ್ನು ನೀಡಲಾಗಿರುತ್ತದೆ. ಆದ್ದರಿಂದ ಅತಿಥಿ, 
ಶಿಕ್ಷಕರನ್ನು ಖಾಯಂಗೊಳಿಸಲು ನಿಯಮಾನುಸಾರ 
| ಅವಕಾಶವಿರುವುದಿಲ್ಲ. 
ಸಂಖ್ಯೆ: ಸಕಇ 91 ಮೊದೇಶಾ 2022 
(ಕೋಟ ಶ್ರಿ ಸ ಪೂಜಾರಿ) 


ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


